ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಗುರುವಾರ, ದಿನಾಂಕ : 24 ನೇ ಸೆಪ್ಟೆಂಬರ್‌, 2020 


The Great Trigonometric Survey ಸ್ಮಾರಕ ಹಾಳಾಗಿರುವ ಕುರಿತು 
ಶ್ರೀ ಪಿ. ಆರ್‌. ರಮೇಶ್‌(ನಾಮನಿರ್ದೇಶನ ಹೊಂದಿದವರು) - 
538 (614) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಬೆಂಗಳೂರು ನಗರದ ಹೆಣ್ಣೂರು ಬಾಗಲೂರು ರಸ್ತೆಯ ಸಮೀಪದಲ್ಲಿ ಸನ್‌ 1868ನೇ ಇಸವಿಯಲ್ಲಿ ವೈಜ್ಞಾನಿಕ ಇತಿಹಾಸ 
ಸೃಷ್ಠಿಸಿದ The Great Trigonometric Survey ದ ಭಾಗವಾಗಿ ಸ್ಥಾಪನೆಯಾದ ಸ್ಮಾರಕ ಇಂದು ಕಸದ ಗುಂಡಿಯಾಗಿ ಮತ್ತು 
ತ್ಯಾಜ್ಯದ ರಾಶಿಯಲ್ಲಿ ಮರೆಯಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ ಈ ಸ್ಮಾರಕವನ್ನು ಉಳಿಸಲು 
ಸರ್ಕಾರದ ಪ್ರಯತ್ನವೇನು; 


(ಆ) ಶ್ರೀ ಲಾಂಬ್ರನ್‌ರವರು ಕೈಗೊಂಡ ಈ ಅಭೂತಪೂರ್ವ ಸರ್ಮೇಯ ಭಾಗಿಯಾಗಿ ಬೆಂಗಳೂರಿನಲ್ಲಿ ಸ್ಥಾಪನೆಯಾಗಿರುವ ಇತರೆ 
ಸ್ಮಾರಕಗಳ ಕುರಿತು ಸರ್ಕಾರ ತೆಗೆದುಕೊಂಡ ಕ್ರಮವೇನು? 


